ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಲ್ಯಾಪ್‌ಟಾಪ್‌ ಖರೀದಿಯಲ್ಲಿನ ಅವ್ಯವಹಾರದ ಕುರಿತು 
ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತು :- 


1474 (1670) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ ಹಾಗೂ ಮಾಹಿತಿ ತಂತ್ರಜ್ಞಾನ, 
ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಪದವಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಲ್ಯಾಪ್‌ಟಾಪ್‌ಗಳನ್ನು 
ವಿತರಿಸಿರುವುದು ನಿಜವೇ; ಇದ್ದಲ್ಲಿ, ಯಾವ್ಯಾವ ವರ್ಷದ ಎಷ್ಟು ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ; 


ವಿತರಿಸುವಾಗ ನಿಗದಿಪಡಿಸಿರುವ ಮಾನದಂಡ ಗಳೇನು; ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷು 
ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ; (ಕಾಲೇಜು ಮತ್ತು ವಿಭಾಗವಾರು ಮಾಹಿತಿ ನೀಡುವುದು) 


(ಆ) ಪ್ರತಿ ಲ್ಯಾಪ್‌ಟಾಪ್‌ಗೆ ನಿಗದಿಪಡಿಸಿರುವ ಬೆಲೆ ಎಷ್ಟು; ಖರೀದಿಸುವಲ್ಲಿ ಕಾನೂನಿನನ್ವಯ 
ಪಾರದರ್ಶಕವಾದ ಟೆಂಡರ್‌ ಕರೆಯಲಾಗಿದೆಯೇ; ಟೆಂಡರ್ನಲ್ಲಿ ಲ್ಯಾಪ್‌ಟಾಪ್‌ಗೆ ನಿಗದಿಪಡಿಸಿದ್ದ 
ಸಂರಚನೆ (cಂಗಃuration) ಏನು; (ಪ್ರತಿ ಒದಗಿಸುವುದು) 


(ಇ) ಟೆಂಡರ್‌ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದ ಒಟ್ಟು ಸಂಸ್ಥೆಗಳೆಷ್ಟು; ಪ್ರತಿ ಸಂಸ್ಥೆಗಳು ಕೋಟ್‌ ಮಾಡಿದ್ದ 
ಬೆಲೆ ವಿವರ ತಿಳಿಸುವುದು; 


(ಈ) ವಿದ್ಯಾರ್ಥಿಗಳಿಗೆ ಕನಿಷ್ಠ ಸಂರಚನೆ (€ಂಗಃಟratiಂ೧) ಹೊಂದಿರುವ ಲ್ಯಾಪ್‌ಟಾಪ್‌ಗಳನ್ನು 
ವಿತರಿಸಿರುವುದರಿಂದ ಕನಿಷ್ಠ ಟ್ಯಾಲಿ ಮತ್ತು ಪ್ರಾಜಿಕ್ಸ್‌ ಕೆಲಸಗಳಿಗೆ ಬಳಸಲಾಗದ ಪರಿಸ್ಥಿತಿ 
ನಿರ್ಮಾಣವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಇದ್ದಲ್ಲಿ ಇದನ್ನು ಸರಿಪಡಿಸಲು 
ಕೈಗೊಳ್ಳವ ಶ್ರಮಗಳೇಮನು; 


(ಉ) ಪ್ರಸ್ತುತ ಖರೀದಿಸಿರುವ ಲ್ಯಾಪ್‌ಟಾಪ್‌ಗಳು ಆನ್‌ಲೈನ್‌ ಮಾರುಕಟ್ಟೆಯಲ್ಲಿ ಕೇವಲ ರೂ.20 
ಸಾವಿರಗಳಿಗೆ ದೊರೆಯುತ್ತಿರುವುದು ನಿಜವೆ; ಇದ್ದಲ್ಲಿ ಸರ್ಕಾರದ ವತಿಯಿಂದ ಇದಕ್ಕಿಂತ ಹೆಚ್ಚಿನ 
ಮೊತ್ತವನ್ನು ನೀಡಿ ಖರೀದಿಸಲಾಗಿದೆಯೇ; ಇದ್ದಲ್ಲಿ ಕಾರಣಗಳೇನು; 


(ಊ) ಲ್ಯಾಪ್‌ಟಾಪ್‌ಗಳಿಗೆ ಹೆಚ್ಚಿನ ಮೊತ್ತದ ದರ ನೀಡಿ ಖರೀದಿಸಿರುವ ಬಗ್ಗೆ ಪತಿಕೆಗಳಲ್ಲಿ 
ವರದಿಯಾಗಿರುವುದು ನಿಜವೆ; ಇದ್ದಲ್ಲಿ ಈ ಅವ್ಯವಹಾರದ ಬಗ್ಗೆ ಸರ್ಕಾರವು ತನಿಖೆ ನಡೆಸಿ ಕ್ರಮ 
ಕೈಗೊಳ್ಳುವುದೇ? (ಬಿವರ ನೀಡುವುದು) 


